ಟೇ ನರಸೀಪುರದಲ್ಲಿ ಸಾಂಸ್ಕಂತಿಕ ಭವನ ನಿರ್ಮಾಣ 


ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


19 (259) ಭಾರಿ ಮತ್ತು ಮಧ್ಯಮ ನೀರಾವರಿ ಹಾಗೂ ಕನ್ನಡ ಮತ್ತು ಸಂಸ್ಕಂತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ಮೈಸೂರು ಜಿಲ್ಲೆ ಟೀ ನರಸೀಪುರ ಪಟ್ಟಣದ ಗೋಪಾಲಪುರದಲ್ಲಿ ಸಾಂಸ್ಕೃಂತಿಕ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ 
ಬಿಡುಗಡೆ ಮಾಡಲಾಗಿದೆಯೇ ; ಮಾಡಿದ್ದಲ್ಲಿ, ಯಾವಾಗ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ; 


(ಆ) ಟೀ ನರಸೀಪುರದ ಗೋಪಾಲಪುರದಲ್ಲಿ ಕಲೆ, ನಾಟಕ ಸಂಗೀತ ಇತ್ಯಾದಿ ಸಾಂಸ್ಕಂತಿಕ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಂಡಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅಲ್ಲಿ ಸಾಂಸ್ಕಂತಿಕ ಭವನ ನಿರ್ಮಾಣಕ್ಕೆ 10 ಲಕ್ಷ ಬಿಡುಗಡೆಯಾಗಿದ್ದರೂ 
ಕಾಮಗಾರಿಯನ್ನು ಪ್ರಾರಂಭಿಸಿಲ್ಲವೆನ್ನುವ ದೂರಿದ್ದು, ಈ ಬಗ್ಗೆ ಸರ್ಕಾರದ ಉತ್ತರವೇನು ; 


(ಇ) ಸಾಂಸ್ಕಂತಿಕ ಭವನ ನಿರ್ಮಾಣಕ್ಕೆ ಪುನರ್‌ ಮಂಜೂರಾತಿ ನೀಡಿ 10 ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿ ಕಾಮಗಾರಿ 
ಕೈಗೊಳ್ಳಲಾಗುವುದೆ ? 


